ಕರ್ನಾಟಕ 


ವಿಧಾನ ಪರಿಷತ್ತು 


3 ಉತ್ತರಿಸುವ ದಿನಾಂಕ 


627 


ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 
(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


24-09-2020 


ಮಹಾನಗರ ಪಾಲಿಕೆ 
ವಲಯಗಳಲ್ಲಿರುವ ಸರ್ಕಾರಿ ಕಛೇರಿಗಳೂ 
ಸೇರಿದಂತೆ ಅನೇಕ ಪತಿಷ್ಠಿತ ಖಾಸಗಿ 
ಸಂಸ್ಥೆಗಳು ಬೆಂಗಳೂರು ಮಹಾನಗರ 
ಪಾಲಿಕೆಗೆ ಆಸ್ತಿ ತೆರಿಗೆಯನ್ನು ಪಾವತಿಸದೆ 


ವ್ಲಾಪಿಯ ಎಂಟು 
ಬಿ 


ಸರ್ಕಾರಿ ಕಛೇರಿ ಹಾಗೂ 
2 
[S) 


ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 
ಕ್ರಸಂ ಪಶ್ನಿ ಉತ್ತರೆ 
ಅ) |2015-2016 ರಿಂದ ಬೃಹತ್‌ ಬೆಂಗಳೂರು ಬೃಹತ್‌ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ 


ಅನೇಕ ಪ್ರಶಿಷ್ಠಿತ ಕಂಪನಿಗಳು ಆಸ್ತಿ 


ರಿಗೆ ಬಾಕಿ ಉಳಿಸಿಕೊಂಡಿರುತ್ತವೆ. 


ಬಾಕಿ ಉಳಿಸಿಕೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

ಆ) |ಈ ಅವಧಿಯಲ್ಲಿ ಪ್ರತಿಷ್ಠಿತ ಖಾಸಗಿ ಸದರಿ ಅವಧಿಯಲ್ಲಿ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಿಂದ 
ಸಂಸ್ಥೆಗಳಿಂದ ಪಾಲಿಕೆಗೆ ಬರಬೇಕಾಗಿರುವ | ಪಾಲಿಕೆಗೆ ಬರಬೇಕಾಗಿರುವ ಬಾಕಿ ಆಸ್ತಿ ತೆರಿಗೆಯ ಮೊತ್ತದ 
ಬಾಕಿ ಆಸ್ತಿ ತೆರಿಗೆಯ ಮೊತ್ತವೆಷ್ಟು; | ವಿವರಗಳು ಈ ಕೆಳಕಂಡಂತೆ ಇರುತ್ತವೆ. 

(ವಿವರಗಳನ್ನು ಒದಗಿಸುವುದು) _ ಪ್ರತ ಪಾಸಗ ಸಾಸ್ಥೆಗಳಂಡೆ 
ವಲಯ ಬರಬೇಕಾಗಿರುವ ಆಸ್ತಿತೆರಿಗೆ ಮೊತ್ತ 
ವ (ಡೂ. ಕೋಟಿಗಳಲ್ಲಿ) 

1 ಬೊಮ್ಮನಹಳ್ಳಿ 3.16 
7 ದಾಸರಹಳ್ಳಿ 307 
3 |ಪೊರ್ವ 16.92 
4 | ಮೆಹಡೇವಪುರ 7570 
5 ರಾಜರಾಜೇಶ್ವರಿನಗರ 147 
8 ದಾ 15.27 
7 |ಪಶ್ನಿಮ 2327 
[) ಯಲಹಂಕ 102.73 

ಒಟ್ಟಾ 105.53 

| 

|ಇ) ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಿಂದ ಬಾಕಿ ಇರುವ ಬೇ ಬಾಕಿ ಉಳಿಸಿಕೊಂಡಿರುವ ತೆರಿಗೆದಾರರಿಂದ ಆಸ್ತಿ 
ಆಸ್ತಿ ತೆರಿಗೆಯ ಮೊತ್ತವನ್ನು ವಸೂಲಿ | ತೆರಿಗೆ ವಸೂಲಿ ಮಾಡಲು ಕೆ.ಎಂ.ಸಿ ಕಾಯ್ದೆ ಅನ್ನ್ವಯ ಕ್ರಮ 
ಮಾಡಲು ಸರ್ಕಾರವು ಯಾವ ಕ್ರಮ |ಕೈಗೊಳ್ಳಲಾಗುತ್ತಿದೆ. 
ಕೈಗೊಂಡಿದೆ? (ಪೂರ್ಣ ವಿವರವನ್ನು 
ಒದಗಿಸುವುದು) 

a 
ನಅಇ 301 ಎಂಎನ್‌ಯು 2020 ಆಸ್‌ ೦4 ನಿಲಟರನ್ನೆ 


ps 


(ಬಿ.ಎಸ್‌. ಯಡಿಯೂರಪ್ಪ) 3 


ಮುಖಮಂತಿ 


